KA/ BGGPO / 2515 / WPP -47 / 2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ 


ಬೆಂಗಳೂರು, ಗುರುವಾರ , ಡಿಸೆಂಬರ್ ೩ , ೨೦೦೯ ( ಮಾರ್ಗಶಿರ ೧೨, ಶಕ ವರ್ಷ ೧೯೩೧) 


ಸಂಚಿಕೆ ೪೮ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 

ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ:ಸಿಒ 125 ಸಿಎನ್‌ಎಸ್ 2009 , ಬೆಂಗಳೂರು, ದಿನಾಂಕ:22ನೇ ಅಕ್ಟೋಬರ್ , 2009 

ಕಕಾರ ಸಂಘಗಳ ಅಧಿನಿಯಮ 1959 ( 1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11) ರ ಪ್ರಕರಣ 29ರ 
ಉಪ ಪ್ರಕರಣ(1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗದಗ 
ಜಿಲ್ಲೆ ರೋಣ ತಾಲ್ಲೂಕಿನ ಕುರಿ ಸಂಗೋಪನಾ ಹಾಗೂ ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ ., ಮಲ್ಲಾಪುರ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

1. ಶ್ರೀ ಕುಮಾರ ವಾಸಪ್ಪ ಯಡಿಗೇರಿ 
2 . ಶ್ರೀಮತಿ ಚನ್ನಬಸ್ವ ಕೋಂ ಈರಪ್ಪ ಕುರಡಿಗಿ 
3. ಶ್ರೀಮತಿ ಚನ್ನವ್ವ ಕೋಂ ನಿಂಗಪ್ಪ ಚಲವಾದಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್.ಎಸ್ . ಹುಚ್ಚಾಚಾರಿ 
ಪಿ . ಆರ್ . 633 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ :ಸಿಒ 124 ಸಿಎನ್ಎಸ್ 2009 , ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್ , 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ11) ರ ಪ್ರಕರಣ 29ರ 
ಉಪ ಪ್ರಕರಣ (1) ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 


( ೭೬೯ ) 


೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

ಭಾಗ - ೪ 
ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಟಿ. 
ನರಸೀಪುರ ಮತ್ತು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಟಿ . ನರಸೀಪುರ ಇವುಗಳ ಆಡಳಿತ ಮಂಡಳಿಗಳಿಗೆ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ 
ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಟಿ. ನರಸೀಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., 
ಶ್ರೀ ಕೆ. ಪಿ. ರಾಧಾಕೃಷ್ಣ ಬಿನ್ ಹೆಚ್. ಪುಟ್ಟಸ್ವಾಮಿಗೌಡ, ಕೊಡಗಹಳ್ಳಿ ಗ್ರಾಮ ಮತ್ತು ಅಂಚೆ, ಬನ್ನೂರು ಹೋಬಳಿ ಟಿ. 
ನರಸೀಪುರ ತಾಲ್ಲೂಕು 
ಟಿ. ನರಸೀಪುರ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., 
1. ಬಿ. ಮಹದೇವಸ್ವಾಮಿ ಬಿನ್ ಬಸವಣ್ಣ, ಬಿಳಿಗೆರೆಹುಂಡಿ ಗ್ರಾಮ , ಕಿರಗಸೂರು ಅಂಚೆ, ಕಸಬಾ ಹೋ : ಟಿ. ನರಸೀಪುರ ತಾ : 
2. ಶ್ರೀ ಸುರೇಶ್ ಬಿನ್ ರಾಚನಾಯ , ಹೆಮಿಗೆ ಗ್ರಾಮ ಮತ್ತು ಅಂಚೆ, ತಲಕಾಡು ಹೋ : ಟಿ. ನರಸೀಪುರ ತಾ : 
3. ಶ್ರೀಮತಿ ಪ್ರತಿಭಾ ಕೋಂ ವೆಂಕಟೇಶ್, ಹುಣಸಗನಹಳ್ಳಿ ಗ್ರಾಮ , ಬಿ , ಸೀಹಳ್ಳಿ ಅಂಚೆ ಬನ್ನೂರು ಹೋ : ಟಿ ನರಸೀಪುರ 
ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಆರ್.ಎಸ್ , ಹುಚ್ಚಾಚಾರಿ 
ಪಿ . ಆರ್ . 634 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 56 ಎಲ್‌ಜಿಜೆ 2009 , ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ . 
ಕ್ರ. ಸಂ ತಾಲ್ಲೂಕು 

ಸದಸ್ಯರು 
1 | ಮುದ್ದೇಬಿಹಾಳ 

1) ಶ್ರೀ ಅಪ್ಪಾಜಿ ಉರ್ಫ ಚನ್ನಬಸವರಾಜ , ಶಾಸಕರು , ಅಧ್ಯಕ್ಷರು 
2 ) ಶ್ರೀ ವಿಕ್ರಮ ತಂ : ಬಾಬುಲಾಲ ಓಸ್ವಾಲ , 

ಸದಸ್ಯರು 
ಮುದ್ದೇಬಿಹಾಳ ತಾಲ್ಲೂಕು 

(ಸಾಮಾನ್ಯ ) 
3) ಶ್ರೀ ಪರಮಾನಂದ, ವಸಪ್ಪ, ಯಾಳವಾರ , 

ಸದಸ್ಯರು 
ಸಾ : ಬಸರಕೋಡ ಮುದ್ದೇಬಿಹಾಳ ತಾಲ್ಲೂಕು 

( ಪ . ಜಾತಿ) 
4) ಶ್ರೀಮತಿ ವನಮಾಲಾ ಗಂ :ಗೋವಿಂದ, ನವಲೆ, 

ಸದಸ್ಯರು 
ಸಾ : ತಾಳಿಕೋಟೆ ಮುದ್ದೇಬಿಹಾಳ ತಾಲ್ಲೂಕು 

( ಮಹಿಳೆ) 
5) ತಹಶೀಲ್ದಾರರು , ಮುದ್ದೇಬಿಹಾಳ ತಾಲ್ಲೂಕು, ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಕೆ. ನರಸಿಂಹಲು 
ಪಿ . ಆರ್ . 636 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 57 ಎಲ್‌ಜಿಜೆ 2009, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್ , 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964 , ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ 
ಸಕ್ರಮೀಕರಣ ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 


೭೭೦ 


ಭಾಗ - ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 
ಕ್ರ. ಸಂ | ತಾಲ್ಲೂಕು 

ಸದಸ್ಯರು 
1 | ಬಸವನಬಾಗೇವಾಡಿ | 1) ಶ್ರೀ ಬೆಳ್ಳುಬ್ಬಿ ಸಂಗಪ್ಪ ಕಲ್ಲಪ್ಪ, ಶಾಸಕರು , 

ಅಧ್ಯಕ್ಷರು 
2 ) ಶ್ರೀ ರಾಜುಗೌಡ ವಾಸಪ್ಪ ಗೌಡ ಬಿರಾದಾರ 

ಸದಸ್ಯರು 
ಇಂಗಳೇಶ್ವರ ಗ್ರಾಮ , ಬಸವನಬಾಗೇವಾಡಿ ತಾಲ್ಲೂಕು ( ಸಾಮಾನ್ಯ ) 
3) ಶ್ರೀ ನಿಜಪ್ಪ ಲಕ್ಕವ್ವ ಮೂಲಿಮನಿ, 

ಸದಸ್ಯರು 
ಮುಳವಾಡ ಗ್ರಾಮ , ಬಸವನಬಾಗೇವಾಡಿ ತಾಲ್ಲೂಕು 

( ಪ . ಜಾತಿ) 
4) ಶ್ರೀಮತಿ ಲಲಿತಾ ಕೋಂ ಭೀಮಣ್ಣ ಖಾನಾಪುರ 

ಸದಸ್ಯರು 
ಬಸವನಬಾಗೇವಾಡಿ ತಾಲ್ಲೂಕು 

( ಮಹಿಳೆ) 
5 ) ತಹಶೀಲ್ದಾರರು, ಬಸವನಬಾಗೇವಾಡಿ ತಾಲ್ಲೂಕು, ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ನರಸಿಂಹಲು 
ಪಿ . ಆರ್ . 637 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3 ) 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 80 ಎಲ್‌ಜಿಎಲ್ 2009, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್, 2009 
ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ . 
ತಾಲ್ಲೂಕು 

ಸದಸ್ಯರು 
ರಾಮದುರ್ಗ 1) ಶ್ರೀ ಅಶೋಕ ಮಹದೇವಪ್ಪ ಪಟ್ಟಣ, ಶಾಸಕರು, 

ಅಧ್ಯಕ್ಷರು 
2 ) ಶ್ರೀ ಬಸವನಗೌಡ ಗೌ ದಯಾಮನಗೌಡ್ರ ಸಿದ್ರಾಳ 

ಸದಸ್ಯರು 
ರಾಮದುರ್ಗ ತಾಲ್ಲೂಕು 

( ಸಾಮಾನ್ಯ) 
3) ಶ್ರೀ ಉಮೇಶ ಏಣಿ, ಮುದಕವಿ, ರಾಮದುರ್ಗ 

ಸದಸ್ಯರು 
ತಾಲ್ಲೂಕು 

( ಪ. ಪಂಗಡ) 
4) ದ್ಯಾಮವ್ವ ತಿಪ್ಪನ್ನ ಅಲ್ಲಯ್ಯನವರ ಸೊರೇಬಾನ, 

ಸದಸ್ಯರು 
ರಾಮದುರ್ಗ ತಾಲ್ಲೂಕು 

( ಮಹಿಳೆ) 
5 ) ತಹಶೀಲ್ದಾರರು, ರಾಮದುರ್ಗ ತಾಲ್ಲೂಕು, 

ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಕೆ . ನರಸಿಂಹಲು 
ಪಿ . ಆರ್ . 638 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 
ಅಧಿಸೂಚನೆ ಸಂಖ್ಯೆ : ಆರ್‌ಡಿ 81 ಎಲ್‌ಜಿಎಲ್ 2009 , ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್, 2009 

ಕರ್ನಾಟಕ ಭೂ ಕಂದಾಯ ಕಾಯ್ದೆ , 1964, ಸಬ್ ಸೆಕ್ಷನ್ (1) ಸೆಕ್ಷನ್ 94 - ಎ ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲ್ಲೂಕಿನ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ 
ಸಮಿತಿಯನ್ನು ಕೆಳಕಂಡ ಅಧಿಕಾರಿ ಹಾಗೂ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪುನರ್ ರಚಿಸಿ ಆದೇಶಿಸಿದೆ. 
ಕ್ರ. ಸಂ ತಾಲ್ಲೂಕು 

ಸದಸ್ಯರು 
ಖಾನಾಪುರ ( 1) ಪ್ರಲ್ಲಾದ್‌ ರೆಮಾನೆ, ಶಾಸಕರು , 

ಅಧ್ಯಕ್ಷರು 
2 ) ಶ್ರೀ ರಾಮಚಂದ್ರ ಶಂಕರ ದೇಸಾಯಿ, 

ಸದಸ್ಯರು 
ಮದವಾಯಿ , ಕಪೋಲಿ ಅಂಚೆ, ಖಾನಾಪುರ ತಾಲ್ಲೂಕು | (ಸಾಮಾನ್ಯ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

ಭಾಗ - ೪ 
3) ಶ್ರೀ ಶಂಕರ್ ಬೈರು ಭಸ್ವಾಡ್ಕರ್, 

ಸದಸ್ಯರು 
ಕೈರವಾಡ ಅಂಚೆ, ಖಾನಾಪುರ ತಾಲ್ಲೂಕು 

( ಪ . ಜಾತಿ) 
4) ಶ್ರೀಮತಿ ಸುಮಿತ್ರಾ ಮಾರುತಿ ಬೀಡಿಕರ್‌, 

ಸದಸ್ಯರು 
- ಬಸಿರಿಕಟ್ಟೆ ಅಂಚೆ, ಖಾನಾಪುರ ತಾಲ್ಲೂಕು 

( ಮಹಿಳೆ) 
5 ) ತಹಶೀಲ್ದಾರರು, ಖಾನಾಪುರ ತಾಲ್ಲೂಕು, 

| ಸದಸ್ಯ ಕಾರ್ಯದರ್ಶಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ .ಕೆ. ನರಸಿಂಹಲು 
ಪಿ .ಆರ್. 639 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -3) 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಎಂಎಲ್ಆರ್ 2008 ( B - 38) ( ಭಾ ), ಬೆಂಗಳೂರು, ದಿನಾಂಕ:12ನೇ ನವೆಂಬರ್ , 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)( b) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ತೇರದಾಳ ಪುರಸಭೆಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ:ನಅಇ 125 ಎಂಎಲ್ಆರ್ 2008 ( ಬಿ - 38) ದಿನಾಂಕ: 27 .1.2009ರಲ್ಲಿ 
5 ಜನರನ್ನು ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿ ಹೊರಡಿಸಿರುವ ಆದೇಶವನ್ನು ಭಾಗಶಃ ಮಾರ್ಪಡಿಸಿ “ಕ್ರಮ ಸಂಖ್ಯೆ 3 
ಶ್ರೀ ಶಾಂತಿನಾಥ ಪಾರೀಸಪ್ಪ ಆಲಗೂರ, ತೇರದಾಳ ಮತ್ತು ಕ್ರಮಸಂಖ್ಯೆ 4 ಶ್ರೀ ಪ್ರಕಾಶ ಮುರಗೆಪ್ಪ ಹಳಿಂಗಳಿ, ತೇರದಾಳ” 
ಇವರುಗಳ ಬದಲಿಗೆ “ಶ್ರೀ ನಿಂಗಯ್ಯ ಈಶ್ವರಯ್ಯ ಬಾಂವಿ, ತೇರದಾಳ ಮತ್ತು ಶ್ರೀ ಸತ್ಯಪ್ಪ ಶ್ರೀಕಾಂತ ಚವಜ, ತೇರದಾಳ ” 
ಇವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್. ರವೀಂದ್ರ 
ಪಿ. ಆರ್ . 659 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 
URBAN DEVELOPMENT SECRETARIAT 

NOTIFICATION 
NO .UDD 77 MNJ 2008 , Bangalore, Dated : 3rd November, 2009 . 
In exercise of the powers conferred by sub Clause (vi) of clause (bb ) of section 2 of the Bangalore 
Development Authority Act, 1976 , (Karnataka Act, 12 of 1976 ), the Government of Karnataka hereby 
specifies the following amenity to be “ Civic amenity " for the purpose of the said Act, namely : 
1. Central Government/State Government offices . 

By Order and in the name of the Governor of Karnataka , 
P . R . 660 

M . S . PREMACHANDRA 
Under Secretary to Government 

Urban Development Department 
INFRASTRUCTURE DEVELOPMENT SECRETARIAT 

NOTIFICATION 
NO .IDD 57 NSW 2007 , Bangalore, Dated : 16th November, 2009 . 
In pursuance of the articles of association of Konkan Railway Corporation Limited (KRCL ) and 
clause 6 (ix ) of the agreement signed between the president of India (acting through the Ministry of 
Railways ) and Governor s of Maharastra, Goa, Karnataka and Kerala in connection with construction of 
the west coast Railway line, I, H .R . BHARDWAJ, the Governor of Karnataka , hereby nominate 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

೭೭೩ 
Sri. V . Madhu , Principal Secretary to Government of Karnataka , Infrastructure Development Department, 
as Alternate Director on the Board of KRCL vice Sri . Arvind G . Risbud retired . 
This nomination supersedes the earlier nominations made in this behalf. 

H .R . BHARDWAJ 

Governor ofKarnataka 
P . R . 661 

By Order and in the name of the Governor ofKarnataka , 

N . MANJULA GEETHA 
Under Secretary to Government 

Infrastructure Development Department 
HOME SECRETARIAT 

NOTIFICATION 
NO. HD 153 PCR 2009, Bangalore, Dated : 17th November, 2009 . 
In exercise of the powers conferred by sub section ( 1) of Section 3 of the Prevention of Corruption 
Act, 1988 ( Central Act 19 of 1988) and in Supercession of the Notification No. HD 209 PCR 2003 dated 1st 
December 2003, the Government of Karnataka hereby appoints the Session Judges specified in column 
( 2 ) of the table below as the Special Judges as specified in column (3 ) in respect of areas specified in 
column (4 ) thereof for the cases instituted by the Delhi Special Police Establishment in respect of the 
offences under the said Act. 
Sl.No . Judges Special Judges 

Areas 
XXI Additional City 

Principal Special Judge , All the Districts in the State 
Civil and Sessions Judge, Bangalore 

of Karnataka 
Bangalore 
XXXII Additional City Civil & Additional Special Judge, To try the cases assigned by 
Sessions Judge, Bangalore Bangalore 

the Principal Special Judge, 

Bangalore 
III Additional District & Sessions Additional Special Judge , To try the cases assigned by 
Judge , Dharwad 

Dharwad 

the Principal Special Judge , 
Bangalore 


By Order and in the name of the Governor ofKarnataka , 

P . SHIVARAMA BHAT 
P . R . 662 

Under Secretary to Government, 

Home Department (Crimes ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 84 ಎಲ್ ಎಜಿ 2009, ಬೆಂಗಳೂರು, ದಿನಾಂಕ:18ನೇ ನವೆಂಬರ್, 2009 
ಶ್ರೀ ಟಿ.ಎಸ್. ಪ್ರಕಾಶ್ , ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ:14 .8.2009 ರಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ 
ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ . ಶಿವಾನಂದ 
ಪಿ . ಆರ್ . 663 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


nue 


228 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

ಭಾಗ - ೪ಎ 
REVENUE SECRETARIAT 

CORRIGENDUM 
NO .RD 79 MLD 2009, Bangalore , Dated : 30th November, 2009 . 
In Notification No. RD 77 MET 2003 dated :30.4 .2003 in page 740 against Sl.No.50 for the words 
“Maarudeshwara Deva" in Kaaykini village , Batkala Taluk , Uttara Kannada District shall be and shall 
always be read as " Shivamuneshwara Dev". 

By Order and in the name of the Governor of Karnataka , 
P . R . 668 

L . S . SRIKANTA BABU 

Desk Officer, 

Revenue Department (Muzrai) 

NOTIFICATION 
No.RD 1 Bhudapu 2009, Bangalore , dated : 17th January , 2009 . 
WHEREAS the Government of Karnataka in exercise of the powers conferred by section 5 of 
Karnataka Land Revenue Act 1964 (Karataka Act 12 of 1964 ) and taking into consideration the 
population area under land Revenue and other heads of account and having regard to the administrative 
convenience ,Proposes to issue a notification to alter the limits of village of kondogi with Hamlets of 
Hangal Taluk , Haveri District and to constitute a new village called Vaddarageri as specified in the 
schedule . 

Now therefore in exercise of the powers conferred by section 6 of said Actnotice is hereby given 
for the information of all the person likely to be affected thereby that the proposal will be taken into 
consideration on or after one month from the date of publication of the notification in the official Gazette. 

Any objection or suggestion which may be received by the State Government from any persons 
with respect to the said proposal before the date spicfied above will be considerd by the State 
Government objections or suggestions may be addressed to the Deputy Commissioner Haveri District. 

SCHEDULE -I 
Lands bearing survey numbers specified below shall be excluded from the limits of 
Kondogi village with its hamlets of of Hangal Hobli Hangal Taluk Haveri District. 
SL No Sy No SL No Sy No 

SL No 

Sy No 
1 1 

55 

71 
37 

91 
38 

57 
39 58 

93 
40 59 
41 

96 
97 


36 


90 


2 


2 


56 


92 


94 


95 


98 


45 
46 


64 
65 


10 
11 
12 
13 
14 


99 
100 
101 


47. 


66 


48 


67 


102 
103 


49 


68 
69 


15 


50 


104 


2007 - $ 20 


2233 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

70 


16 


51 


86 


105 


52 


71 


109 


54 


20 


39 


55 


90 


56 


91 


22 


76 


57 
58 


42 


94 
95 


25 


60 


79 


45 


96 


61 
62 


27 


28 


47 


63 


110 
89 

111 

112 
21 40 75 

113 
92 

114 
23 

77 93 

115 
24 43 

59 78 

116 
44 

117 
26 80 

118 
46 81 

119 
98 

120 . 
48 

99 

121 
100 

122 
66 

101 

123 
86 102 

124 
68 87 103 

125 
34 

69 88 104 

185 
54 

70 89 105 

186 
SCHEDULE -11 
There shall be constituted a new village called Vaddarageri, Hobli Hangal, Taluk Hangal 
Distict Haveri and limits of the village comprise the lands bearing Sy number specified below 
Sy No SL No 

Sy No SL No 

Sy No 


64 


30 


65 


84 


31 


49 
50 
51 


85 


32 


67 


33 


52 


53 


35 


SL 


No 


1 
- 2 


36 
37 


55 
56 


71 
72 


90 
91 
92 


3. 


57 


73 


38 
39 


58 


74 


93 
g4 


75 


59 
60 


77 


61 
62 
63 


78 


28 


79 


98 


45 


80 


99 


29 
30 
31 


64 
65 


11 


46 


81 
82 


100 
101 


66 


12 
13 


48 


83 


102 


14 


49 


67 
68 
69 


84 


32 
33 
34 
35 
36 


15 


50 


85 


103 
104 
105 
109 


70 


86 


52 


71 


87 


೭೭ . 


53 


88 


_0)| 


54 


55 


O 


113 


41 . 


94 


60 


96 


46 


81. 


28 


47 


30 


84 


65 
66 


85 


32 


86 


33 . 


34 . 


69 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

ಭಾಗ - ೪ಎ 
18 

72 

110 
73 89 

111 
74 90 

112 
40 56 75 

91 
57 76 92 

114 
42 58 

77 93 

115 
59 78 

116 
44 

79 95 

117 
45 61 . 80 

118 
62 

97 

119 
63 82 | 98 

120 
29 48 

64 

83 99 

121. 
49 

| 100 

122 
31 . - 50 

| 101 

123 
_ 51 67 

102 

124 
_ 52 68 87 | 103 | 

125 
_ 53 

88 104 

185 
35 54 

70 

89 

105 | 186 
VILLAGE BOUNBARIES 
East:- Village Boundaries of Shydaguppi Village 
West:- Village Boundaries ofKondoji Village 
North :- Village Boundaries of Inamayallapur Village 

South :- Village Boundaries of Makaravalli Village 
The proposal specified above a shall come into effect from such date as the State Government 
may be specified in the Final Notification Proposed to be issued unerd the section 5 of the Karnataka 
Land Revenue act 1964 (Karnataka Act No 12 of the 1964 ) 

By Order and in the name of the Governor of Karnataka , 

K .NARAYANA 
P . R . 640 

Deputy Secretary to Government 

Revenue Department(SSLR ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ಕಂಇ 96 ಮನೋಮು2009 , ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್ , 2009 
ಸಂಸ್ಕತಿ ಭಾರತಿ ಟ್ರಸ್ಟ್, ಗಿರಿನಗರ ಈ ಸಂಸ್ಥೆಯು ಹಿಂದೂ ಸೇವಾ ಪ್ರತಿಷ್ಠಾನ ಸಂಸ್ಥೆಯಿಂದ ಖರೀದಿಸಲಿರುವ 
ನಿವೇಶನಗಳ ನೋಂದಣಿಗೆ ತಗಲುವ ಮುದ್ರಾಂಕ ಶುಲ್ಕದ ಪಾವತಿಯಿಂದ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 
9(1)( ಎ) ರನ್ವಯ ಶೇ . 50 ರಷ್ಟು ವಿನಾಯಿತಿಯನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಕೆ. ರಾಮಚಂದ್ರ 
ಪಿ . ಆರ್ . 664 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ) 


